ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 
ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಹಣ ಉಪಯೋಗಿಸದಿರುವ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
377 (429) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆಯಡಿ ಮಂಜೂರಾಗಿರುವ ಮನೆಗಳ ಮತ್ತು ಮಂಜೂರಾಗಿರುವ ಅನುದಾನ, ಖರ್ಚು 
ಮಾಡಲಾದ ಮತ್ತು ಬಾಕಿ ಉಳಿದಿರುವ ಅನುದಾನ ಎಷ್ಟು ;(ವಿವರ ನೀಡುವುದು) 


(ಆ) ಮಂಡಳಿಗೆ 2018-19ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನವೆಷ್ಟು; (ಯೋಜನಾವಾರು ಬಿಡುಗಡೆಯಾದ 
ಮತ್ತು ಖರ್ಚು ಮಾಡಲಾದ ವಿವರ ನೀಡುವುದು) 


(ಇ) 2016-17 ರಿಂದ 2018-19ರವರೆಗೆ ಕೊಳಚೆ ಸುಧಾರಣೆ ಯೋಜನೆಯಡಿ ಮಂಜೂರಾಗಿರುವ ಅನುದಾನವೆಷ್ಟು, ಕ್ರಿಯಾ 


ಟೆ 


ಯೋಜನೆಯನ್ನು ತಯಾರಿಸಿ ಅನುಮೋದನೆಯಾದ ಕಾಮಗಾರಿಗಳು ಮತ್ತು ಪೂರ್ಣಗೊಂಡ ಕಾಮಗಾರಿಗಳೆಷ್ಟು ; 


(ಈ) 2018-19ನೇ ಸಾಲಿನಲ್ಲಿ ಕೊಳಚೆ ಸುಧಾರಣೆ ಯೋಜನೆಯಡಿ ಮಂಜೂರಾಗಿರುವ ಅನುದಾವೆಷ್ಟು, ಬಿಡುಗಡೆಯಾದ 
ಅನುದಾನ ಹಾಗೂ ಮಾರ್ಚ್‌ ಅಂತ್ಯಕ್ಕೆ ಖರ್ಚು ಮಾಡಲಾದ ಅನುದಾವೆಷ್ಟು; ಬಾಕಿಯಿರುವ ಅನುದಾನ, ಕಾಮಗಾರಿಗಳ ವಿವರ 
ನೀಡುವುದು ? 


